ಕೊಡಗಿನ ಎರಡು ಅಪೂರ್ವ ಶಾಸನಗಳು 


ಕೊಡಗಿನ ಮಡಿಕೇರಿ ತಾಲ್ಲೂಕಿನ ಪಾಲೂರು 
ಮತ್ತು ಭಾಗಮಂಡಲಗಳಲ್ಲಿ ಎರಡು ಶಿಲಾಶಾಸನಗಳು 
ದೊರಕಿವೆ. ಪಾಲೂರಿನ ಶಾಸನವು ಅಲ್ಲಿರುವ ಮಹಾ 
ಲಿಂಗೇಶ್ವರ ದೇವಾಲಯದಲ್ಲಿದೆ. ಎರಡನೆಯದು ಭಾಗ 
ಮಂಡಲದ ಭಗಂಡೇಶ್ವರ ದೇವಾಲಯವದಲ್ಲಿದೆ. ಈ 
ಎರಡೂ ಶಿಲಾಶಾಸನಗಳಲ್ಲಿ ಹೇಳಿರುವ ಸಂಗತಿಗಳು 
ಹೆಚ್ಚು ಕಡಿಮೆ ಒಂದೇ ಆಗಿರುವುದರಿಂದ, ಈ ಶಿಲಾ 
ಶಾಸನಗಳನ್ನು ಇಲ್ಲಿ ಒಟ್ಟಿಗೆ ಗಮನಿಸಲಾಗಿದೆ. ಅಷ್ಟೇ 
ಅಲ್ಲದೆ, ಇವುಗಳು ಕುತೂಹಲಕರವಾದ ಮತ್ತು ಆಸಕ್ತಿ 
ಯುತವಾದ ವಿಷಯಗಳನ್ನು ತಿಳಿಸುವುದರಿಂದ ಈ 
ಎರಡು ಶಾಸನಗಳನ್ನೂ ಇಲ್ಲಿ ವಿಮರ್ಶಿಸಲಾಗಿದೆ. ಈ 
ಶಾಸನಗಳ ಪಾಠವನ್ನು ಎಪಿಗ್ರಾಫಿಯ ಕರ್ನಾಟಿಕಾದ 
ಮೊದಲನೆಯ ಸಂಪುಟದಲ್ಲಿ ಕೊಡಲಾಗಿದೆ ; ಅದರ 
ಆಧಾರದ ಮೇಲೆ ಇಲ್ಲಿ ವಿಷಯಗಳನ್ನು ಚೆರ್ಚಿಸ 
ಲಾಗಿದೆ. 


ಮೊದಲನೆಯದಾಗಿ ಈ ಶಾಸನಗಳ ಭಾಷೆಯನ್ನು 
ಗಮನಿಸಬೇಕು. ಸಂಸ್ಕೃತ, ತಮಿಳು, ಮಲೆಯಾಳಂ 
ಮತ್ತು ತುಳು ಭಾಷೆಯಲ್ಲಿ ಶಾಸನಗಳು ಬರೆಯಲ್ಪಟ್ಟಿವೆ. 
ಒಂದೇ ಶಾಸನದಲ್ಲಿ ಈ ರೀತಿ ನಾಲ್ಕು ಭಾಷೆಗಳನ್ನು ಬಳ 
ಸಿರುವುದು ಅಪರೂಪವೇ ಸರಿ. ಎಲ್ಲ ಶಾಸನಗಳಲ್ಲಿಯೂ 
ಇರುವಂತೆ ಪಾಲೂರು. ಶಾಸನವು ಸಂಸ್ಕೃತದಲ್ಲಿ 
ವಿನಾಯಕ, ಗುರು, ದೇವಿ ಮತ್ತು ಸರಸ್ವತಿಯರನ್ನು 


[3 


ವಂದಿಸುತ್ತದೆ. ಭಾಗಮಂಡಲದ ಶಾಸನ ಸಂಸ್ಕೃತದಲ್ಲಿ 
ಪ್ರಾರಂಭವಾಗಿ ಗುರುವನ್ನು ಸ್ತುತಿಸುತ್ತದೆ. ಮೊದಲ 
ನೆಯ ಶಾಸನದಲ್ಲಿ ಇಪ್ಪತ್ತಾರು ಸಾಲುಗಳೂ ಎರಡ 


ನೆಯ ಶಾಸನದಲ್ಲಿ ಮೂವತ್ತೊಂದು ಸಾಲುಗಳೂ ಇವೆ. 


ಶಾಸನಗಳ ಲಿಪಿಯಲ್ಲಿಯೂ ವೈವಿಧ್ಯತೆಯಿರು 
ವುದು ಗಮನಾರ್ಹವಾದ ಅಂಶ. ಗ್ರಂಥ, ಮಲಯಾಳಂ, 
ತಮಿಳು ಮತ್ತು ವಟ್ಟೆಳುತ್ತು ಲಿಪಿಗಳನ್ನು ಒಂದೇ ಶಾಸನ 
ದಲ್ಲಿ ನೋಡಬಹುದು. ಇದೂ ಕೂಡಾ ಕುತೂಹಲಕರ 
ಪಾದ ಮತ್ತು ಅಪರೂಪದ ಸಂಗತಿ. ಈ ರೀತಿ ಸಣ್ಣ 
ಶಾಸನವೊಂದರಲ್ಲಿ ನಾಲ್ಕು ಲಿಪಿಗಳನ್ನು ಏಕೆ ಬಳಸಿದ್ದಾರೆ 
ಎನ್ನುವುದಕ್ಕೆ ಕಾರಣವು ತಿಳಿದುಬಂದಿಲ್ಲ. 


ಈ ಎರಡೂ ಶಾಸನಗಳಲ್ಲಿಯೂ ಬೋಧರೂಪ 
ಭಗವರ್‌ ಎನ್ನುವ ವ್ಯಕ್ತಿಯ ಉಲ್ಲೇಖವಿದೆ. ಇವನು 
ಪ್ರರುಷೋತ್ತಮ ವರ್ಷದ ಅವಿದ್ಕಾಮೃತ್ಯು 
ಭಟ್ಟಾರಕರ ಶಿಷ್ಕನೆಂದು ಪಾಲೂರು ಶಾಸನದಲ್ಲಿ ಹೆ 
ಎರಡನೆಯ ಶಾಸನದಲ್ಲಿ ಬೋಧರೂಪ ಭಗವರ್‌ 
ಷೋತ್ತಮ ಪರ್ಷದ್‌ಗೆ ಸೇರಿದವನೆಂದು ಮಾತ್ರ ಹೆ 
ಇವನು ಯಾರು ಎನ್ನುವ ವಿಷಯದಲ್ಲಿ ಸಾಕಷ್ಟು ಮಾಹಿತಿ 
ದೊರಕಿಲ್ಲ. ಲೂಯಿರೈ ಸರು ಇವನು ಬೋಧ ಮಹಾ 
ದೇವ ಎನ್ನುವ ರಾಜನಿರಬೇಕೆಂದು ಊಹಿಸಿದ್ದರು. 
ಇವನು ಹಾಸನ ಜಿಲ್ಲೆಯಲ್ಲಿ ಕ್ರಿ.ಶ. ೧೩೭೧ರಲ್ಲಿ ಆಳು 


1. ನೋಡಿ : ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರಕಟಗೊಂಡಿರುವ ಎಪಿಗ್ರಾಫಿಯ ಕರ್ನಾಟಿಕಾದ ಮೊದಲನೆಯ 
ಸಂಪುಟದ ಪರಿಷ್ಕ ಲತೆ ಆವೃತ್ತಿ, ೧೯೭೨ , ಶಾಸನಗಳ ಸಂಖ್ಯೆ ೨೦ ಮತ್ತು ೨೧ 


'ಲ ಎಎ? 


೨೦ 


ಇತಿಹಾಸೆ ದರ್ಶನ 


ತ್ರಿದ್ದನೆಂದು ಮೂಡಿಗೆರೆ ಶಾಸನದಲ್ಲಿ ಹೇಳಲಾಗಿದೆ.2 
ಇವನ ರಾಜಧಾನಿ ಮಹಾರಾಜದುರ್ಗ. ಇದು ಹಾಸನ 
ಜಿಲ್ಲೆಯಲ್ಲಿದೆ. ಈ ಸಮೀಕರಣಕ್ಕೆ ಜೋಧ ಎನ್ನುವ 
ಪದವೇ ಮುಖ್ಯವಾಗಿದೆಯೇ ಹೊರತು, ಬೇರೆ ಯಾವ 
"ಮಾಹಿತಿಯೂ ಇಲ್ಲವೆಂಬುದನ್ನು. ಗಮನಿಸಬೇಕು. 
ಬೋಧ ಮಹಾದೇವನು ಈ ಶಾಸನದ ಬೋಧರೂಪ 
ಭಗವರ್‌ ಆಗಿದ್ದಿರಲು ಸಾಧ್ಯವಿದ್ದರೂ ಹೆಚ್ಚಿನ ಮಾಹಿತಿ 
ಇಲ್ಲದೆ ಈ ವಾದವನ್ನು ಒಪ್ಪುವುದು ಕಷ್ಟವಾಗಿ 
ತೋರುತ್ತದೆ. ಅಲ್ಲದೆ, ಬೋಧ ಮಹಾದೇವನು ಕೊಡ 
ಗಿಗೆ ಬಂದುದಾಗಲೀ ಇಲ್ಲಿ ರಾಜ್ಯವನ್ನು ಸ್ಥಾಪಿಸಿದು 
ದಾಗಲೀ ಇತರ ಶಾಸನಗಳಿಂದ ತಿಳಿದುಬಂದಿಲ್ಲ. ಆದು 
ದರಿಂದ, ಲೂಯಿರೈಸರ ಅಭಿಪ್ರಾಯವನ್ನು ಒಪ್ಪುವುದು 
ಕಷ್ಟ. 


ಇಲ್ಲಿ ಇನ್ನೂ ಒಂದು ಅಂಶವನ್ನು ಗಮನಿಸಬೇಕು. 
ಬೋಧಿರೂಪ ಭಗವರ್‌ ರಾಜನಾಗಿದ್ದನೇ ಎನ್ನುವು 
ದನ್ನು ಪರಿಶೀಲಿಸಬೇಕು. ಪಾಲೂರಿನ ಶಾಸನದಲ್ಲಿ 
ಅವನು ರಾಜನಾಗಿ ಇದ್ದ ಎಂಬುದಕ್ಕೆ ಯಾವ ಸಾಕ್ಷಿಯೂ 
ಇಲ್ಲ. ಯಾವ ಬಿರುದುಗಳಾಗಲೀ ರಾಜಸೂಚಕ ಪದ 
ಗಳಾಗಲೀ ಮೊದಲನೆಯ ಶಾಸನದಲ್ಲಿ ಕಾಣಬರುವು 
ದಿಲ್ಲ ಎಂಬ ಅಂಶ ಗಮನಾರ್ಹ. ಆದರೆ ಎರಡನೆಯ 
ಭಾಗಮಂಡಲದ ಶಾಸನದಲ್ಲಿ ಮಾತ್ರ ಬೋಧರೂಪ 
ಭಗವರ್‌ ಅರಸು ಎನ್ನುವ ಪದ ಇದೆ. ಆದರೆ ರಾಜನ 


ಬಿರುದು. ಬಾವಲಿಗಳಾಗಲೀ, ವಂಶದ ಹೆಸರಾಗಲೀ 
ಯಾವುದೂ ಇಲ್ಲ, ಆದರೆ ಇವನು ಅವಿದ್ಯಾಮೃತ್ಯು 


ಭಟ್ಟಾರಕರ ಶಿಷ್ಯ ಹಾಗೂ ಪುರುಷೋತ್ತಮ ಪರಿಷದದ 
'ಅನುಯಾಯಿ ಎಂದು ಹೇಳಿರುವುದು ಗಮನಾರ್ಹ. 
ಆದುದರಿಂದ ಬೋಧರೂಪನು ಒಬ್ಬ ಧಾರ್ಮಿಕೆ ವ್ಯಕ್ತಿ 
ಯಾಗಿರುವುದು ಹೆಚ್ಚು ನಂಬಲರ್ಹವಾಗಿ ಕಾಣುತ್ತದೆ. 
ಅದೂ ಅಲ್ಲದೆ ಶಾಸನದಲ್ಲಿ ಹೆಸರಿಸಿರುವುದು ಮೇಲ್ಬುಂಡಿ 
ಕುನ್ನಿಯರಸನನ್ನು. ಅವನು ಆ ನಾಡಿನ ಅಧಿಪತಿಯಾಗಿ 
ದ್ದನು. ಬೋಧರೂಪ ಭಗವರ್‌ ಎನ್ನುವ ಹೆಸರಿನ 


ಕೊನೆಯ ಭಾಗ, ಎನ್ನುವುದೂ ಕೂಡ 
ಧಾರ್ಮಿಕ ಇಲ್ಲವೇ ಪೂಜನೀಯ ವ್ಯಕ್ತಿತ್ವವನ್ನು ಸೂಚಿ 
ಸುತ್ತದೆಯೇ ಹೊರತು, ರಾಜನನ್ನಲ್ಲ - ಎಂಬುವುದೂ 
ಗಮನೀಯ ಸಂಗತಿ. 


ಭಗವರ್‌ 


ಹಾಗಾದರೆ ಬೋಧರೂಪ ಭಗವರ್‌ ಮಾಡಿದ 
ಕಾರ್ಯವಾದರೂ ಏನೆಂದರೆ, ಈ ಶಾಸನವನ್ನು ಬರೆಯಿಸಿ 
ದೇವಸ್ಥಾನಗಳಿಗೆ ದತ್ತಿಯ ಏರ್ಪಾಟನ್ನು ಮಾಡಿರುವುದು. 
ಇಂತಹ ಕೆಲಸಕಾರ್ಯಗಳನ್ನು ದೇವಾಲಯದ ಸ್ಥಾನ 
ತ್ತಾರ್‌ಗಳು ನಿರ್ವಹಿಸುತ್ತಿದ್ದರೆಂಬುದು ಎಲ್ಲರಿಗೂ ತಿಳಿದ 
ವಿಷಯ. ಆದುದರಿಂದ ಬೋಧರೂಪನೂ ಧಾರ್ಮಿಕ 
ವ್ಯಕ್ತಿಯಾಗಿದ್ದು ಬಹುಶಃ ಸ್ಥಾನತ್ತಾರ್‌ ಆಗಿದ್ದು,ದೇವಾ 
ಲಯಗಳ ಕೈಂಕರ್ಯಗಳಿಗೆ ವ್ಯವಸ್ಥೆ ಮಾಡಿಸಿದನೆಂದು 
ಹೇಳಲು ಸಾಕಷ್ಟು ಅವಕಾಶವಿರುವುದರಿಂದ ಮತ್ತು 
ಅದು ಹೆಚ್ಚು ಸಮಂಜಸವಾಗಿ ತೋರುವುದರಿಂದ, 
ಬೋಧರೂಪನನ್ನು ಒಬ್ಬ ರಾಜನನ್ನಾಗಿ ಪರಿಗಣಿಸು 
ವುದು ಅಷ್ಟು ಸರಿಯಲ್ಲ ಎಂದು ತೋರುತ್ತದೆ. ವಿಜಯ 
ನಗರ ಕಾಲದಲ್ಲಿ ಸ್ಥಾನಿಕ ಅಥವಾ ಸ್ಥಾನತ್ತಾರ್‌ ಎಂಬು 
ವವರು ದೇವಾಲಯಗಳ ಆಡಳಿತದ ಮೇಲ್ವಿ ಚಾರಕ 
ರಾಗಿದ್ದು, ಧಾರ್ಮಿಕ ಕಾರ್ಯಗಳ ಅಧಿಕಾರಿಗಳಾಗಿದ್ದರು 
ಎನ್ನುವ ಅಂಶವನ್ನು ಡಾ| ಟಿ. ವಿ. ಮಹಾಲಿಂಗಂ ಸ್ಪಷ್ಟ 
ಪಡಿಸಿದ್ದಾ ರೆ.3 ಆದುದರಿಂದ ಬೋಧರೂಪನು ಸ್ಥಾನ 
ತ್ತಾರ್‌ ಏಕೆ ಆಗಿರಬಾರದೆಂಬ ಊಹೆಯನ್ನು ನಾವು 
ಗಮನಿಸಬೇಕು. 


ಪಾಲೂರು ಶಾಸನದಲ್ಲಿ ದತ್ತಿಯ ನಿರ್ವಹಣೆಗೆ 
ಏರ್ಪಾಡು ಮಾಡಿರುವ ವಿಷಯ ಪ್ರಸ್ತಾಪಿತವಾಗಿದೆ. 
ಇದರ ಪ್ರಕಾರ ಶ್ರೀವೈಷ್ಣವರು, ವ್ಯಾಪಾರಿಗಳು ಮತ್ತು 
ಬ್ರಾಹ್ಮಣರು ಈ ದತ್ತಿಯನ್ನು ಸರಿಯಾಗಿ ನಡೆಸಿಕೊಂಡು 
ಬರಬೇಕೆಂಬ ನಿಯಮವು ಹೇಳಲ್ಪಟ್ಟಿದೆ. ಇಲ್ಲಿ ಹೇಳಿ 
ರುವ ಮಹಾದೇವ ದೇವಾಲಯವೇ ಈಗಿನ ಮಹಾ 
ಲಿಂಗೇಶ್ವರ ದೇವಾಲಯ. ಇಲ್ಲಿ ಸ್ವಾರಸ್ಕದ ಸಂಗತಿ 


ಣಿ ಖಿ 


I} 


2. ಲೂಯಿಕೈಸ್‌ : ಕೂರ್ಗ್‌ ಇನ್ಸ್‌ಕ್ರಿಪ್ಪನ್ಸ್‌, ಬೆಂಗಳೂರು, ೧೯೦೪, ಪು. ೧೯ 


~ 


3. ಅಡ್ಮಿನಿಸ್ಟ್ರೇಷನ್‌ ಅಂಡ್‌ ಸೋಷಿಯಲ್‌ ಲೈಫ್‌ ಅಂಡರ್‌ ವಿಜಯನಗರ, ಮದರಾಸು, ೧೯೪೦, ಫು. ೨೨೭ 


“ಇತಿಹಾಸ ದರ್ಶನ 


೨೧ 


ಎಂದರೆ ಶೈವ ದೇವಾಲಯದ ದತ್ತಿಯನ್ನು ನೋಡಿ 
`ಕೊಳ್ಳಲು "ವೈಷ್ಣ ಷ್ಣ ವರನ್ನು ನಿಯಮಿಸಿರುವುದು. ವರ್ಷ 
ಕ್ಕೊ ಡಿ ಜಾತ್ರಿ ದೇವಾಲಯದ ಲೆಕ್ಕಪತ್ರಗಳನ್ನು 
ಎಲ್ಲರ ಮುಂದೂ ಇಡಬೇಕೆಂಬ ಜಯಮಫೂ ಗಮನಿಸ 
ಬೇಕಾದ ಅಂಶ. 


ಭಾಗಮಂಡಲದ ಶಾಸನ ಇನ್ನೂ ಹೆಚ್ಚಿನ ವಿವರ 
ಗಳನ್ನು ಒದಗಿಸ ಸುತ್ತದೆ. ಮೊದಲು ಈ ಶಾಸನವನ್ನು 
ತಾಮ್ರಪತ್ರಗಳ ಮೇಲೆ ಬರೆಯಿಸಲಾಗಿದ್ದಿತೆಂದೂ 
ಅನಂತರ ಎಲ್ಲ ಜನಗಳ ಗಮನಕ್ಕೂ ಬರಲೆಂಬ ಉದ್ದೇಶ 
'ದಿಂದ ಕಲ್ಲಿನ ಮೇಲೆ ಬರೆಯಿಸಲಾಯಿತೆಂದೂ ತಿಳಿ 
ಯುತ್ತದೆ. ಈ ದೇವಾಲಯಕ್ಕೆ ಒದಗಿಸಲಾದ ದತ್ತಿ 
ಯನ್ನು ಒಂದುದಿನದ ಮಟ್ಟಿಗಾದರೂ ಯಾರಾದರೂ 
ಕುನ್ನಿ ಯರಗನ ಸೇರಿದಂತೆ ಪಾಲಿಸದೆ ಹೋದರೆ, 
ದಿನಕ್ಕೆ ಹನ್ನೆರಡು ಕಾಣಂ ಮತ್ತು ದಿನನಿತ್ಯದ ಎರಡ 
ರಷ್ಟು ದತ್ತಿ ಯನ್ನು ಕೊಡಬೇಕು. ಹಾಗೆ ಬಂದು ವಾರ 
ಮಾಡಿದರೆ ಹನ್ನೆರಡು ಕಳಂಜುಗಳನ್ನು ಕೊಡಬೇಕಾಗು 
ತ್ತದೆ. ಕಾಣಂ ಮತ್ತು ಕಳಂಜುಗಳು ಆ ಕಾಲದ ನಾಣ್ಯ 
ಗಳು. 


ದತ್ತಿಯಲ್ಲಿ ಸೇರಿಸುವ ಅಂಶಗಳೆಂದರೆ ಹದಿನೇಳು 
ದೀಪಗಳು, ೨೬ ನಾಳಿ ಅಕ್ಕಿ, ಹೋಮಕ್ಕೆ ೨ ನಾಳಿ 
ಮತ್ತು ಹೂವುಗಳಿಗಾಗಿ ನಾಲ್ಕು ನಾಳಿ. ಇವುಗಳ 
ಜೊತೆಗೆ ವೃಶ್ಚಿಕ ಮಾಸದಲ್ಲಿ ಪ ್ರತಿದಿನವೂ ೧ ಮೂವತ್ತೆರಡು 
ಹೂವಿನ, ಮಾಲೆಗಳೂ ಮತ್ತು ಆರು ದೀಪಗಳೂ ಹೆಚ್ಚಿಗೆ 
ಕೊಡಬೇಕು. ಜನಗಳು ಮಾಡುವ ಸೇವೆಯಲ್ಲಿ ಮಹಾ 
ಭಾರತ ವಾಚನವೂ ಸೇರಿದ್ದು, ಈ ಯಾವ ವಿಷಯ 
ಗಳಲ್ಲಿಯೂ ಲೋಪವುಂಟಾದರೆ ದಿನಕ್ಕೆ ಎರಡೂವರೆ 
ಕಾಣಂ ಕೊಡಬೇಕು." ಈ ಶಾಸನದಲ್ಲಿ ಯಾವ ವಿಷಯ 
ವಾದರೂ ಬಿಟ್ಟುಹೋಗಿದ್ದ ರೆ, ಅದನ್ನು ದೇವಾಲಯದ 
ಲೆಕ್ಕದ ಪುಸ್ತಕದಲ್ಲಿಯೂ ಮತ್ತು ತಾಮ್ರ ಶಾಸನ 


ದಲ್ಲಿಯೂ ನೊ ೋಡತಕ್ಕೆದ್ದು ಎನ್ನುವ ಮಾತೂ ಗವಂ 
ನಾರ್ಹತಾಮದಾ; 


ಕೊನೆಯದಾಗಿ ಈ ಶಾಸನಗಳ ಕಾಲ. ಮೊದಲ 
ನೆಯ ಶಾಸನದಲ್ಲಿ ಕಾಲದ ಉಲ್ಲೇಖವೇ ಇಲ್ಲ. ಎರಡ 
ನೆಯದಲ್ಲಿ ಮಾತ್ರ ಕೆಲವು ಮಾಹಿತಿಗಳಿವೆ. ಬೃಹಸ್ಪತಿಯು 
ಕನ್ಯಾರಾಶಿಯಲ್ಲಿ, ವೃಶ್ಚಿಕಮಾಸದಲ್ಲಿ ಶುಕ್ಷ ಕ್ರವಾರದಲ್ಲಿರು 
ವಾಗ ಇದನ್ನು ಬರೆಯಲಾಯಿತು ಎಂದು ಹೇಳಿದೆ. ಈ 
ಮಾಹಿತಿಗಳಿಂದ ಕಾಲನಿರ್ಣಯ ಮಾಡಲು ಸಾಧ್ಯವಾಗು 
ವುದಿಲ್ಲ. ಅದರೆ ಲಿಪಿಶಾಸ್ತ್ರದ ಅಧಾರದ ಮೇಲೆ ಹದಿ 
ನಾಲ್ಕನೆಯ ಶತಮಾನದ ಮಧ್ಯಭಾ ಗ ಅಥವಾ ಕೊನೆಯ 
ಭಾಗಕ್ಕೆ ಸೇರಬಹುದೆಂದು ಈ ಶಾಸನವನ್ನು ಪರಿಶೀಲಿಸಿ 
ರುವ ರೈಸರು ಹೇಳಿದ್ದಾರೆ. ಆದರೆ ಕಳಂಜು ಮತ್ತು 
ಕಾಣಂ ಎಂಬ ನಾಣ್ಯಗಳು ಈ ಕಾಲಕ್ಕೆ ಸೇರಿದವುಗಳಲ್ಲ. 
ಅವು ವಿಶೇಷವಾಗಿ ಚೋಳರ ಕಾಲದ ನಾಣ್ಯಗಳು.* 
ಅದನ್ನು ಗಮನಿಸಿದರೆ, ಈ ಶಾಸನಗಳ ಕಾಲ ಸುಮಾರು 
೨ನೆಯ ಶತಮಾನದ ಒಳಗೇ ಇರಬೇಕೆಂದೂ ವಿಶೇಷತಃ 
ಹನ್ನೊಂದನೆಯ ಶತಮಾನಕ್ಕೆ ಸೇರಬೇಕೆಂದೂ ಹೇಳಲು 
ಅವಕಾಶವಿದೆ. 


ಒಟ್ಟಿನಲ್ಲಿ ಇವೆರಡೂ ಕುತೂಹಲಕರವಾದ ಶಾಸನ 
ಗಳು, 

೧. ಲಿಪಿ ಮತ್ತು ಭಾಷೆ 
ಗಮನಾರ್ಪವಾದವುಗಳು. 

೨, ನಮಗೆ ತಿಳಿಯದಿರುವ ಬೋಧರೂಪ ಭಗ 
ವರ್‌ ಎನ್ನುವ ವ್ಯಕ್ತಿಯನ್ನು ಇವು ಪರಿಚಯಿಸುತ್ತವೆ. 

೩, ತಾಮ್ರಪತ್ರಗಳ ನಕಲನ್ನು ಭಾಗಮಂಡಲದ 
ಶಿಲಾಶಾಸನವು ನಿರ್ದೇಶಿಸುತ್ತದೆ. 


ಳಿಂದ ಈ ಶಾಸನಗಳು 


ೇೀವಾಲಯದ ದತ್ತಿಯ ವಿಷರಗಳನ್ನು 


4. ಕಾಣಂ ಎನ್ನುವುದು ತೆರಿಗೆಯ ಅರ್ಥದಲ್ಲಿ ವಿಜಯನಗರ ಕಾಲದಲ್ಲಿ ಬಳಕೆಯಲ್ಲಿತ್ತು. 


ಟಗ 


ಕೆ.ಎ. ನೀಲಕಂಠಶಾಸ್ತ್ರಿ : 


~ 


ಶಾಸನಗಳು ಕೊಡಗಿನಲ್ಲಿ ದೊರಕಿಲ್ಲ. ಹಾಗಿದ್ದ ಪಕ್ಷದಲ್ಲಿ ಇವು ಕೊಂಗಾಳ್ವ: ರಾಜವಂಶಕ್ಕೆ ಸೇರಿದವಿರಬೇಕು. 


ದಿ ಜೋಳಾಸ್‌, ಮದರಾಸು, ೧೯೫೫, ಪು. ೬೧೩ 
6. ಜಯನಗರ ಕಾಲದ ನಾಣ್ಯ ಗಳನ್ನು ವಿಮರ್ಶಿಸುವಾಗ ಡಾ| ಎ. 
ವನ್ನು ಹೆಸರಿಸಿಲ್ಲ ನೋಡಿ: ದಿ ಕಯ್‌ ಆಫ್‌ ಕರ್ನಾಟಕ, ಮೈಸೊರು, ೧೯೭೨, ಪ್ರ. ೧೪೨, 


ವಿ. ನರಸಿಂಹಮೂರ್ತಿ ಅವರು `ಕಳಂಜು' ಎಂಬ ನಾಣ್ಮ 
ಆದರೆ ಚಳ 
` ಏಕೆಂದರೆ 


ಕೊಂಗಾಳ್ವರು' ಜೋಳರೊಡನೆ ನಿಕಟ ಸಂಬಂಧವನ್ನು ಹೊಂದಿದ್ದ ರು. 


